ಅಧ್ಯಯನವೆಂದರೆ ಒಂದು ಪ್ರದೇಶದ ಸಾಂಸೆ 


ಪುಟಗಳಿಂದ ಮರೆತುಹೋದ ಈ ಮನೆಶನದೆ ಬಗೆಗೆ: 


ಡಾ. ಎಮ್‌. ಎಮ್‌. ಕಲಬುರ್ಗಿಯವರ ಹತ್ತಿರ ಇರುವ 
ಅನರೂನದ ದಾಖಲೆಗಳಾದ ಬಳ್ಳಾರಿ ಕೈಫಿಯತ್ತು 
ಮತ್ತು ಕುರುಗೋಡ ಕೈಫಿಯತ್ತುಗಳನ್ನೂ ಬಂಕಾಪುರ 
ದಲ್ಲಿರುವ ಒಂದು ಭಾನಿಯ ವಿಷಯವನ್ನು ಬಳಸಿ 
ಕೊಂಡು ಈ ಮನೆತನದ ಬಗ್ಗೆ ಕೆಲವು ವಿಚಾರಗಳನ್ನು 
ನಿರೂಪಿಸಬಹುದು. 


ದ 
ವಿಜಾಪುರ ಜಲ್ಲೆಯ ಮುತ್ತಗಿ ಎಂಬ ಗ್ರಾಮದಲ್ಲಿ ಗೌಡಿಕೆ 
ಮಾಡಿಕೊಂಡು ಬಾಳುತ್ತಿ ದ್ದೆ ಒಂದು ಪಾಳೆಯಗಾರ 
ಮನೆತನ ಹಂಡೆಯವರದು. ಈ ಮನೆತನದ ಕಾಲ 
ಕ್ರಿ.ಶ. ೧೫೬೭ರಿಂದ ಕ್ರಿ.ಶ. ೧೮೧೯. ಅಚ್ಯುತರಾಯ 
ಕೃಷ್ಣ ದೇವರಾಯರ ತರುವಾಯ ಆದಿಲಶಹನ ಕಾಲದಲ್ಲಿ 
ಬಿಜಾಪ್ರರದ ಕೃಷ್ಣಾನದಿಗೆ ಉತ್ತರ ಭಾಗದಲ್ಲಿರುವ 
ಬಾಗೇವಾಡಿ ತಾಲೂಕಿನ ಮುತ್ತಗಿ ಎಂಬ ಗ್ರಾಮದಲ್ಲಿ 
ಹಂಡೆಕುರುಬ ಜಾತಿಯವರಾದ ಇವರು ಗೌಡರಾಗಿ 


ದಾರೆ. 
೦ 
ಹಂಡೆ ಮನೆತನದ ಮೂಲಪುರುಷ ಬಾಲದ 


ಇತಿಹಾಸ ದರ್ಶನ 


—ಡಾ॥ ಚೆನ್ನಕ್ಕ ಎಲಿಗಾರ 


ಹನುಮಸ್ತ ನಾಯಕ. ಈತ ದೈವಾನುಗ್ರಹ, ಮುಂದಾ 


ಲೋಚನೆ ಮುತ್ತೆದಿ ತೆನಗಳಿಂದ ಬಿಜಾಪುರದ ಸುಲ್ಮಾನರ 
ಅವರಿಂದ ಫೌಜದಾರಿ 


ಎಂಬ ಬಿರುದನ್ನಿತ್ತು ಗೌರನಿಸಿದ್ದ.  ಕುರುಗೋಡ 
ಕೈನಿಯತ್ತಿನ ಪ್ರಕಾರ ಈತ ಬಂಕಾಪುರ ಸೀಮೆ ಗೆದ್ದಿದ್ದ. 
ಅಲ್ಲಿಂದ ಬಳ್ಳಾರಿಗೆ ಬಂದು ಅಲ್ಲಿ ಕೋಟಿ ಕಟ್ಟಿಸಿದ್ದಲ್ಲದೆ 
ಕುರುಗೋಡೆ ಪರಗಣಿ ೧, ಶಿರಗುಪ್ಪಿ ಪರಗೆಣಿ, ತೆಕ್ಟಲ 
ಕೋಟಿ ಪರಗಣಿ, ಸಿಂದನೂ ರ್ರ ದರೋಜಿ ಸಮ್ಮತ್ತು, 
ವಡ್ಡು ಸಮ್ಮತ್ತು, ಕಣೆಕಲ್ಲು ಸಮ್ಮತ್ತು ೧, ಅನಂತಪುರ, 
ಧರ್ನುವುರ ಸರಗಣಿ, ನಂದ್ಯಾಲ, ಸಿರಿವಾ೪ ಪರಗಣಿ 


ಕೆಲಕಾಲದಲ್ಲಿ ದಕ್ಷಿಣಸ್ರಾಂತ ಅರಾಜಕತೆಗೆ ಒಳ 
ಗಾಗಲು ಸುಲ್ಲಾನನು ಈ ಬಾಲದ ಹನುಮಪ್ಪ 
ನಾಯಕನನ್ನು ಅದರೆ ಮೇಲ್ವಿಚಾರಣೆಗೆ ಕಳಿಸಿದನು. 
ತನ್ನ ಸಮಸ್ತ ಬಲದೊಂದಿಗೆ ಬಾಲದ ಹನುಮಪ್ಪ 
ನಾಯಕ ಬಳ್ಳಾರಿ, ಕುರುಗೋಡು, ತೆಕ್ಕಲಕೋಟೆ 
ಮೂಲಕ ಬಂಕಾಪುರಕ್ಕೆ ಬಂದು ಕೆಲ್ಲೆ ಕಟ್ಟಿಸಿ ಶಾಂತಿಯ 
ವ್ಯವಸ್ಥೆ ಮಾಡಿದ. ಅವನ ಸೇವಾಸರ ಮನೋಭಾವಕ್ಕೆ 
ಮೆಚ್ಚಿದ ಸುಲ್ತಾನ ಅವನನ್ನು ತನ್ನ ವಿಶ್ವಾಸದ 
ವ್ಯಕ್ತಿ ಯನ್ನಾಗಿ ಸ್ವೀಕರಿಸಿ ಬಹುಮಾನವನ್ನಿತ್ತು 
ಸತ್ತರಿಸಿದ್ದ. ಈ ಹನುಮಸ್ಸನಾಯನಿಗೆ ಐದು ಜನ 
ಗಂಡುಮಕ್ಕಳು, ಇವರನ್ನು ಕುರುಗೋಡ ಕೈಥಿಯತ್ತು 


೧೭೫ 


ಧರಿಗೆ ಧರ್ಮಜನಂಕುಶ 

ಪರಬಲಡೊಳ್‌ ಭೀಮ ದೇವ ಅರ್ಜುನರಾಮ 
ಧುರಧೀರನು ನಕುಲಮಲ್ವನು 

ನೆಕೆಗೆಲೆ ಸಹದೇವ ಚಿಕ್ಕಮಲ್ಯವಜೀರಾ || 


ಎಂದು ಹೊಗಳಿದೆ. ಇವರೇ ಕ್ರಮವಾಗಿ ಅಂಕುಶ 
ರಾಯ, ಜೇೀವಪ್ಪನಾಯಕ, ನಿಚ್ಚಮದುವಣಿಗ ಲಿಂಗ 
ರಾಮಪ್ಪನಾಯಕ, ಹಿಶೇಮಲ್ಪಸ್ಪನಾಯಕ, ಚಿಕ್ಕ 
ಮಲ್ಯಪ್ಸನಾಯಕರೆಂಬವರು. 


ಈ ಐವರ ಗುಣಗಾನ ಮಾಡಿದ ಬಳ್ಳಾರಿ 
ಕೈನಿಯತ್ತು ಅಂಕುಶರಾಯನನ್ನು ಬಹುಧರ್ಮನಿಷ್ಠ 
ನೆಂತಲೂ, ದೇವಪ್ಪನಾಯಕನನ್ನು ಬಹು ಪರಾಕ್ರಮಿ 
ಎಂದೂ, ನಿಚ್ಛಮದುವಣಿಗ ಲಿಂಗರಾಮಸಪ್ಪನಾಯಕ 
ನನ್ನು ಬಹುಭೋಗಿ ಎಂದೂ, ಹಿಕೇಮಲ್ಕಪ್ಪನಾಯಕ 
ಹಾಗೂ ಚಿಕ್ಕಮಲ್ಯಸ್ಸನಾಯಕರನ್ನು ಪ್ರಸಿದ್ಧ ಪುರುಷ 
ರೆಂದು ಕರಿದಿದೆ. 


ಹಂಡೆಬಾಲದ ಹನುಮಪ್ಪನಾಯಕ ಈ ಮಕ್ಕಳು 
ಚಿಕ್ಕವರಾಗಿದ್ದಾಗೆ ಒಮ್ಮೆ ಐವರನ್ಕೂ ಕರೆದುಕೊಂಡು 
ಸುಲ್ತಾನರ ಭೇಟಿಗೆ ಹೋದ. ಸುಲ್ತಾನ ಸುಂದರವಾದ 
ಪ್ರ ಮಕ್ಕಳನ್ನು ನೋಡಿ ಇನರೊಳಗೆ ಒಬ್ಬ ಮಗನನ್ನು 
ಇಸ್ಲಾಂಧರ್ಮಕ್ಕೆ ಮತಾಂತರಿಸಿಕೊಂಡರೆ ಸ್ಫುರದ್ರೂಪಿ 
ಸಂತಾನ ಇಸಾಂದಲ್ಲಿ ಬೆಳೆಯುವಜೆಂದು ಭಾವಿಸಿ 
ಹನುಮಪ್ಪನಾಯಕನ ಮುಂದೆ ಈ ವಿಚಾರನನ್ನಿಟ್ಟನು. 
"ನಿನ್ನ್ನ ಮಕ್ಕಳೊಳಗೆ ಒಬ್ಬ ಮಗನನ್ನು ನಮಗೆ ಕೊಡು” 
ಎಂದು ಬಾಯಿಬಿಟ್ಟು ಕೇಳಿದಾಗೆ ಹನುಮಪ್ಪನಾಯಕನಿಗೆ 
ಸಿಟು, ತಡೆಯದಾಯಿತು. ತುಂಬ ಕೋಪಾವಿಷ್ಟನಾಗಿ 
ಸುಲ್ತಾನನಿಗೆ "ನಿಮ್ಮ ಜನಾನಾದೊಳಗಿರುವ ಒಬ್ಬ ಬೀಬಿ 
ಯನ್ನು ಕೊಟ್ಟರೆ ಇಂತಹ ಮಗನನ್ನು ಹುಟ್ಟಿಸಿಕೊಡು 


೧೭೬ 


ತ್ರ್ವೇನೆ' ಎಂದು ಹೇಳಿ ಅಲ್ಲಿಂದ ಹೊರಬಿದ್ದ. ಸುಲ್ತಾನ 
ತನ್ನ ಸೈನ್ಯದೊಂದಿಗೆ ಹನುಮಸ್ಸನಾಯಕನ ಬೆನ್ನು 
ಹತ್ತಿದ. ಈ ವೇಳೆಗೆ ಕೃಷ್ಣಾನದಿ ತುಂಬಿ ಬಂದಿದ್ದರಿಂದ 
ಸುಲ್ತಾನನ ಸೈನ್ಯಕ್ಕೆ ಮಾರ್ಗ ಸಿಗದೆ ಅದು ಮರಳಿ 
ಹೋಗಬೇಕಾಯಿತು. ಇತ್ತ ಹನುಮಪ್ಪನಾಯಕ ತನ್ನ 
ಐವರು ಮಕ್ಕಳೊಂದಿಗೆ ಬಳ್ಳಾರಿಗೆ ಬಂದು ಕಲಕಾಲ 
ರಾಜ್ಯವಾಳಿದ. ಬಳಿಕ ತನ್ನ ರಾಜ್ಯದಲ್ಲಿ ಹಿರಿಯ ಮಗ 
ಅಂಕುಶರಾಯನಿಗೆ ಬಂಕಾಪುರ ಸೀಮೆ, ದೇವಪ್ಪನಾಯಕ 
ನಿಗೆ ಕುಂದರ್ಹಿಸೀಮೆ, ನಿಚ್ಚ ಮದುವಣಿಗ ಲಿಂಗರಾಮಸ್ಪ 
ನಾಯಕನಿಗೆ ಅನಂತಪುರ ಧರ್ಮವುರ, ಹಿರಿಯ 
ಮಲ್ಯಪ್ಸನಾಯಕಿಗೆ ಬಳ್ಳಾರಿ ಕುರುಗೋಡುಗಳೆನ್ನು 
ಹಂಚಿಕೊಟ್ಟು ರಾಜ್ಯಭಾರದ ವ್ಯವಸ್ಥೆ ಮಾಡಿದೆ. 


ಅಂಕುರಾಯನ ವಂಶಸ್ಥ ರಾದ ಸಿದ್ದ್ಧಪ್ಪನಾಯಕ 
ಮತ್ತು ಪ್ರಸನ್ನನಾಯಕರೆಂಬ ಅಣ್ಣ ತಮ್ಮಂದಿರು ನೆಲ 
ಕಾಲ ಬಂಕಾಪುರದ ಸೀಮೆಯಲ್ಲಿ ಅಧಿಕಾರ ಮುಂದು 
ವರೆಸಿಕೊಂಡು ಹೋದರು. ಇದಲ್ಲದೆ ಇತ್ತೀಚೆಗೆ ಹಸ್ತ 
ಪ್ರತಿ ಪ್ರಶಸ್ತಿ (Colophons) ಗಳಲ್ಲಿ ಇತಿಹಾಸಿಕ 
ಸಂಗತಿಗಳು ಎಂಬ ಲೇಖನದಲ್ಲಿ ಡಾ. ಬಿ. ಆರ್‌. 
ಜರೇಮಠರು ಇದೇ ಮನೆತನದ ಹಂಡಿ ರಾಮಪ್ಪನಾಯಕ 
(ಕ್ರ. ಶ. ೧೮೧೯) ನನ್ನು ಪರಿಚಯಿಸುತ್ತ ಈತನ ಗುರು 
ತೋಂಟದ ಸಿದ್ಧಲಿಂಗೇಶ್ವರ ಸಂಪ್ರದಾಯದ ವಿರಕ್ತ 
ಮಠದ ನೀಲಕಂಠಸ್ವಾಮಿಗಳು ಎಂದು ಗುರುತಿಸಿದ್ದಾರೆ. 
ಹೀಗೆ ಹಂಡೆ ಮನೆತನ ಬಂಕಾಪುರ ಸೀಮೆಯನ್ನು ಕ್ರಿ.ಶ. 
೧೫೬೭ರಿಂದ ಕ್ರಿ. ಶ. ೧೮೧೯ರವರೆಗೆ ಅಳಿದ ಬಗೆಗೆ 
ಕೈಫಿಯತ್ತುಗಳು ತಿಳಿಸಿವೆ. ಒಬ್ಬಾರೆ ಈ ಮನೆತನ 
ದವರ ವಂಶಾವಳಿಯನ್ನು ಈ ರೀತಿಯಾಗಿ, ಗುರುತಿಸಬಹು 
ದಾಗಿದೆ. 


ಇತಿಹಾಸ ದರ್ಶನ 


(ತೆ 


ಹಂಡೆ ಪಾಳೆಯಗಾರರು (ಕುರಗೋಡ ಕೈಫಿಯತ್ತು) 


ಹಂಡೆ ಬಾಲದ ಹನುಮಪ್ಪನಾಯಕ ಕ್ರಿ.ಶ. ೧೫೬೭ 


| | 
ದೇವನ ನೃನಾಯಕ a ಸಸಿಭಾವನನ ಒರೇಮ್ಲಪ್ಪ 


ಅಂಕುಶರಾಯ A 
| p ರಾಮಲಿಂಗಪ್ಪ ನಾಯಕ ನಾಯಕ ನಾಯಕ 
| | ಏನಾರದ ನ | | 
ಸಿದ್ಧಪ್ಪ ಪ್ರಸನ್ನ ರಾಮಪ್ಪ ಸಂತಾನರಹಿತ ಸಂಶಾನರಹಿತ ಚಿಕ್ಕನಾಯಕ 
ನಾಯಕ ನಾಯಕ ನಾಯಕ 
| | ದೇವಪ್ಪನಾಯಕ 
| ಪ್ರಸನ್ನರಾಮಪ್ಪ ಹಿರೇ ಹೆಂಡತಿ ಸಂತತಿ 
ರಾಮಪ್ಪ ಹನುಮಪ್ಪ ನಾಯಕ ಈತ | 
ನಾಯೆಕ ನಾಯಕ" ಕುರುಗೋಡು ಆಳಿದ ಹನುಮಪ್ಪನಾಯಕ 
ದೊಡ್ಡ ಪನಾಯಕ ಒರೀರಾಮಪ್ಪನಾಯಕ 


ಬಂಕಾಪುರದ ಅಂಕದಖಣ ಹೆಸರಿನ ಓಣಿಗೆ 
ಹೊಂದಿ ಪಶ್ಚಿಮ ದಿಕ್ಕಿನಲ್ಲಿ *ಪಂಚಮಲಕನ ನೃನ ಬಾವಿ? 
ಎಂದು ಪ್ರಸಿದ್ಧಿ ಪಡೆದಿರುವ ಸೋಪಾನದ ಭಾನಿಯದೆ, 
ಇದು ಒಂದು ಐತಿಹಾಸಿಕ ಮಹತ್ವ ಪಡೆದ ಕಟ್ಟಡ. 
ಶಹಬರಭಾರದಲ್ಲಿಯ ಬಸವಣ್ಣ ದೇವಸ್ಥಾನದ ಮುಂದಿ 
ರುವ ಒಂದು ಶಾಸನ (ಕ್ರೆ.ಶ. ೧೪೭೬) ಮಹಾನಾಯಕಾ 
ಚಾರ್ಯ ಸಿಂಗೆನಾಯಕರ ಸತ್ತಿ ಬಾಬಲಿನಾಯಕಿತ್ತಿ 
ಯರು ತಮ್ಮ ಮಗಳು ದೇಮರಸಿ ದುರ್ಮರಣ ಹೊಂದಿ 
ದುದಕ್ಕೆ ಆಕೆಗೆ ಪುಣ್ಯಲೋಕವಾಗಲೆಂದು ಗೋದಾನ, 
ಭೂದಾನ, ಹಿರಣ್ಯದಾನ ಮೊದಲಾದ ದಾನಗಳ ಜೊತೆಗೆ 
ಉದಕದಾನದ ಮಹತ್ವವನ್ನು ತಿಳಿದು ಅಂಕದಖಣದ 
ಪಡುವಲಲ್ಲಿ ಸೋಪಾನದ ಭಾವಿಯನ್ನು ನಿರ್ಮಿಸಿ ಉದಕ 
ದಾನ ಮಾಡಿದರೆಂದು ತಿಳಿಸಿದೆ. ಈ ರೀತಿ ಶಕವರುಷ 
೧೩೯೩ನೆಯ ದುರ್ಮುಖಿ ಸಂವತ್ಸರ ಕಾರ್ತಿಕ ಬಹುಳ ೫ 
(ಅಂದರೆ ೬ ನವಂಬರ ೧೪೭೬) ರಂದು ಭಾವಿ ಕಟ್ಟ ಪೂರ್ಣ 
ಗೊಳಿಸಲಾಯಿತು. ಈ ನಗರದ ಅಂಕದಖಣದ ಪಶ್ಚಿಮ 


ಇತಿಹಾಸ ದರ್ಶನ [23] 


ದಿಕ್ಕಿಗಿರುವ ಸಂಚಮಲಕಪ್ಪನ ಭಾನಿಯೆ ಈ ಶಾಸ 
ನೋಕ್ತ ಭಾವಿ. ಈ ಶಾಸನದಲ್ಲಿ ಈ ಭಾವಿಯ ಉಪ 
ಯುಕ್ತತೆಯ ಬಗೆಗೆ 
೨೦ ಜಲಂ ಭುವನಮಿತ್ಯಾ 
೨೧ ಹುಜ್ಜ ೯ಲಂ ಜೀವನಮುಚ್ಯತೇ ತಸಾ ತೆಸಾ ಜ್ಞಲ 
ಪ್ರ ದಾತಾ ಧರ್ಮದಾಯಕಃ ದೀನಾ 
೨೨ ಬಹುಜೀವಂತಿ ನಾನ್ಯೇನರಹಿತಂ....ಕ್ಷಣ 
ಮೇಕಂ ನ ಜೀ 
೨೩ ವತಿ... 


ಎಂದು ಹೇಳುವುದರ ಮೂಲಕ ಜೀವ ಧರಿಸುವು 
ದಕ್ಕೆ ನೀರು ಎಷ್ಟು ಮಹತ್ವದೆಂದು ವರ್ಣಿಸಿ ಉದಕ 
ದಾನದ ಶ್ರೇಷ್ಠತೆಯನ್ನು ಒತ್ತಿ ಹೇಳಲಾಗಿದೆ. 


ಈ ಬಾವಿಯ ವಾಸ್ತು ಮತ್ತು ಮೂರ್ತಿಶಿಲ್ಲದ 
ಬಗೆಗೆ ಅಧ್ಯಯನ ಮಾಡಿದ ಡಾ. ಅ. ಸುಂದರ ಅವರು 


೧೭೭ 


ಇದರ ಗಮನಾರ್ಹ ಅಂಶಗಳನ್ನು ಗುರುತಿಸುತ್ತ "ಈ 
ಭಾವಿಯ ಮೇಲ್ಭಾಗದ ಕಟ್ಟಡವು ಆಯತಾಕಾರ ವಿನ್ಯಾಸ 
ದಲ್ಲಿದ್ದು ಪೂರ್ವ ಬದಿಯಿಂದ ಕೆಳಗೆ ನೀರಿನ ಮಟ್ಟಕ್ಕೆ 
ಹೋಗಲು ಮೆಟ್ಟಿಲುಗಳಿವೆ. ಮೆಟ್ಟಿಲು ಭಾಗದ ಉತ್ತ 
ರಾರ್ಧದ ಕೆಳಗೆ ಭಾವಿನೀರಿಗೆ ಪ್ರವೇಶದ್ವಾರವು ಇದರ 
ಮೇಲೆ ಒಂದೆಂತೆಸ್ತಿನ ಕಟ್ಟಡವಿದೆ. ಈ ಅಂತಸ್ತಿನ 
ಮುಂಭಾಗವು ತೆರೆದ ಅಂಕಣ ಅಂದರೆ ಮೊಗಸಾಲೆ, 
ಹಿಂಭಾಗವು ಮೂರು ಅಂಕಣದ ಒಂದು ಪಡಸಾಲೆ. 
ಮೊಗೆಸಾಲೆಯಿಂದ ಪಡಸಾಲೆಗೆ ಹೋಗಲು ಪ್ರವೇಶ 
ದ್ವಾರವಿದೆ. ಪಡಸಾಲೆಯ ಎಡಬದಿಯ ಅಂಕಣಕ್ಕೆ ಅಡ್ಡ 
ಲಾಗಿ ಗೋಡೆ ಇದ್ದು ಈ ಅಂಕಣಕ್ಕೆ ಹೋಗಲು ಪ್ರವೇಶ 


ದ್ವಾರನಿಡೆ.  ಸಡಸಾಲೆಯೆ ಹಿಂಬದಿಯಲ್ಲಿ ಭಾವಿ. 
ಇದನ್ನು ನೋಡಲು ಗೋಡೆಯ ಅಕ್ಕಪಕ್ಕದಲ್ಲಿ 
ಜಾಲಾಂಧ್ರವುಳ್ಳ ಕಮಾನಿನ ಕಿಟಕಿಗಳಿವೆ. ಮೊಗ 


ಸಾಲೆಯ ಎಡಬಲ ಬದಿ ಅಂಕಣಗಳಲ್ಲಿ ಒಂದೊಂದು 
ತಿವಲಿಂಗಗಳಿನೆ. ಈ ಅಂತಸ್ತಿನ ನೆಲದ ಮಟ್ಟಕ್ಕೆ 
ಮೆಟ್ಟಿಲುಗಳ ಇಕ್ಕೆಲಗಳಲ್ಲಿ ಒಬ್ಬರು ಸುಲಭವಾಗಿ 
ನಡೆದು ಈ ಅಂತಸ್ತಿಗೆ ಬರಲು ಕಟ್ಟಿಗಳಿನೆ. ಈ ಕಟ್ಟಿಗಳ 
ಆರಂಭದಲ್ಲಿ ಎದುರುಬದುರಿನ ಗೋಡೆಯಲ್ಲಿ ಒಂದೊಂದು 
ದೇವಕೋಷ್ಮ, ಒಂದರಲ್ಲಿ ನಾಗಮಂಡಲ, ಮತ್ತೊಂದರಲ್ಲಿ 
ಆಂಜನೇಯನ ವಿಗ್ರಹಗಳಿವೆ. ಮೊಗಸಾಲೆಯ ಛತ್ತಿ ನಲ್ಲಿ 
ಅರಳಿದ ೧೬ ಎಸಳಿನ ಕಮಲಪುಷ್ಪದ ಒಂದು. ಭವ್ಯ 
ಶಿಲ್ಪವು ನೋಡುಗರ ಮನವನ್ನು ಸೆಳೆಯುತ್ತದೆ. 


ಈ ಭಾನಿಯಲ್ಲಿಯ ಎರಡು ದ್ವಾರಬಂಧಗಳು 
ಮತ್ತು ಪಡಸಾಲೆಯ ಮಾಡಿನಲ್ಲಿಯ ನಾಲ್ಕು ಜೋಡಿ 
ಉಬ್ಬುಶಿಲ್ಪಗಳು ಮತ್ತು ವಿಪುಲ ಗಂಟುಗಳ ಸುಂದರ 
ಸುಳುಹು ಹೊಳಹುಗಳಿಂದ ಕೂಡಿದ ನಾಗಬಂಧ ವಿಶೇಷ 
ವಾಗಿದೆ. ಪಡಸಾಲೆಗೆ ಹೋಗುವ ದ್ವಾರಬಂಧದಲ್ಲಿ ಎರಡು 
ರತ್ತ್ವ ವಿಶಿಷ್ಟಸ್ತಂಭ ಮತ್ತು ಎರಡು ಲತಾಶಾಖೆಗಳಿವೆ. 
ಸ್ತಂಭಶಾಖೆಯ ಬುಡದಲ್ಲಿ ಒಂದೊಂದು ಕೈನ ದ್ವಾರ 
ಪಾಲಕರುಳ್ಳ ತುದಿಯಲ್ಲಿ ಅತಿ ದೊಡ್ಡ ಸ್ಪಷ್ಟ ಸಿಂಹಲ 
ಲಾಟವುಳ್ಳ ಕಮಾನಿನ ಗೂಡು, ದ್ವಾರಪಾಲಕರ ಒಂದು 
ಬದಿಯಲ್ಲಿ ನೃತ್ಯಗಾತಿಯರು, ದ್ವಾರಬಂಧದ ಮೇಲಿನ 
ಮಾಲೆಗಳಲ್ಲಿ ಎದ್ದು ತೋರುವ ಕುಳಿತ ಸಿಂಹದ ಶಿಲ್ಪ, 
ಇವುಗಳ ಅಂತರದಲ್ಲಿ ವಾದ್ಯಮೇಳದೊಂದಿಗೆ ನೃತ್ಯಗಾತಿ 


೧೭ಲೆ 


ಯರು, ಕಪೋತದ ಅಡ್ಡ ಸಟ್ಟಿಕೆಯ ಮೇಲೆ ಕಂಗುರಗಳ 
ಸಾಲು ನಿಶೇಷವೆಂದೇ ಹೇಳಜೀಕು. ಲಲಾಟಬಿಂಬದಲ್ಲಿ 
ಬಹುಶಃ ಸಿಂಹ (?) ವಾಹನದ ಜೊತೆಗೆ ವಾಮಲಲಿತಾ 
ಸನದಲ್ಲಿಯ ದೇವಿಯ ಬಿಂಬವಿದೆ. ಪಡಸಾಲೆಯ ಎಡ 
ಬದಿಯ ಅಂಕಣದ ದ್ವಾರಬಂಧವು ದ್ವಾರಪಾಲರಿಲ್ಲದ, 
ಆದರೆ ಸಾಮಾನ್ಯವಾಗಿ ಪ್ರಾಚೇನ ದೇವಾಲಯದ ಸರಳ 
ದ್ವಾರಬಂಧದಂತೆಯೆ ಇದೆ. ಹಾಗೆಯೆ ಛತ್ತಿನಲ್ಲಿ ಪ್ರೇಮ 
ಸಲ್ಲಾಪದಲ್ಲಿ ತೊಡೆಗಿರುವ ದಂಪತಿಗಳ ಎರಡು ಚಿತ್ರ 
ಗಳು, ಒಬ್ಬ ಪ್ರತಿಷ್ಠಿತ ವೃತ್ತಿಯ ಮುಂಡೆ ವಾದ್ಯ 
ನುಡಿಸುತ್ತಿರುವ ವ್ಯಕ್ತಿ, ನಾಲ್ಪು ಕಾಲುಗಳನ್ನೇ ವಿವಿಧ 
ಭಂಗಿಯಲ್ಲಿ ವ್ಯಕ್ತಪಡಿಸಿದ ಇಬ್ಬರು ಪುರುಷರು ಒಬ್ಬ 
ಸ್ತ್ರೀಯ ಕುಣಿತ ಹಾಗೂ ಫಲಪುಸ್ಸ ಫಲಕಗಳು ವಿಜಯ 
ನಗೆರ ಶೈಲಿಯಲ್ಲಿವೆ. ಕರ್ನಾಟಕದ ನಾನಾ ಭಾಗಗಳ 
ವಿಜಯನಗರ ಶಿಲ್ಪ ಸಂಸತ್ತಿನಲ್ಲಿ ವೈವಿಧ್ಯಮಯವಾದ 
ಸುಲಭವಾಗಿ ಬಿಡಿಸಲಾಗದ ನಾಗಮಂಡಲ ಮತ್ತು ನಾಗ 
ವಿಶೇಷ. ಆದರೆ ಈ ಭಾವಿಯ ಪಡಸಾಲೆ ಛತ್ರಿನ ದೊಡ್ಡ 
ಪ್ರಮಾಣದ ಸಗ್ಗಂಟಷ್ಟೇ ಅಲ್ಲ: ಬಿಡಿಸಲಸಾಧ್ಯ 
ವೇನೋ? ಎಂಬಂತಿರುವ ಬ್ರಹ್ಮಗಂಟನ ಅತಿ ಉದ್ದದ 
ಏಳು ಹೆಡೆಯ ಫಘಟಸರ್ಪದ ಮಂಡಲ. ಮಧ್ಯದಲ್ಲಿ 
ಬಿಚ್ಚಿದ ತನ್ನ ಏಳು ಹೆಡೆಯನ್ಸಿಟ್ಟು ಹೊರಬದಿಯಲ್ಲಿ 
ಸುರುಳಿ ಒಳಬದಿಯಲ್ಲಿ ಚೌಕೋನ ಮತ್ತು ಪವಿತ್ರ 
ಗಂಟುಗಳು ಬರುವಂತೆ ತನ್ನ ಉದ್ದದೇಹವನ್ನು ಒಂದು 
ವ್ಯೂಹವನ್ನಾಗಿ ಮಾಡಿಕೊಂಡಿದೆ. 


ಇದರ ಕೈಲಿ ಕಾಲಮಾನವನ್ನು ಪರಿಚಯಿಸುತ್ತ 
ಸಂಚಮಲಕಪ್ಪನ ಭಾವಿಯು ಸಾರವತ್ತಾಗಿ ವಿಜಯ 
ನಗರ ಶೈಲಿಯಲ್ಲಿದೆ. ಅಷ್ಟೇ ಅಲ್ಲ; ಈ ಶೈಲಿಯಲ್ಲಿ 
ಭಾರತೀಯ- ಇಸ್ಲಾಂ ಶೈಲಿಯ ಅಲ್ಪಪ್ರಮಾಣದ 
ಪ್ರಭಾವವನ್ನೂ ಕಾಣಬಹುದು. ಪಡಸಾಲೆಯ ದ್ವಾರ 
ಬಂಧದ ಮೇಲಿನ ಕಂಗುರಸಟ್ಟಿಕೆ, ದ್ವಾರಸಾಲರ 
ಕಮಾನಿನ ಗೂಡು, ಪಡಸಾಲೆಯಲ್ಲಿನ ಕಮಾನಿನ ಕಿಟಕಿ 
ಹಾಗೂ ನಿರ್ಮಾಣದಲ್ಲಿ ವಜ್ರಗಾರೆಯ ಉಪಯೋಗ 
ಇವು ಭಾರತೀಯ ಇಸ್ಲಾಂ ವಾಸ್ತುಶಿಲ್ಪದ ಲಕ್ಷಣಗಳು, 
ಆದ್ದ ರಿಂದ ಈ ಭಾವಿಯು ಇವೆರಡು ಶೈಲಿಗಳ ಹದ 
ಮಿಶ್ರಣದ ಒಂದು ಉತ್ತಮ ನಿದರ್ಶನ ಎಂದಿರುವರು. 
"ಪ ಶೈಲಿ ಒಂದು ಪ್ರಭೇದವಾದ' ಆದಿಲಶಾಹಿ ಶೈಲಿಯ 


ಇತಿಹಾಸ ದರ್ಶನ 


ದೆಂದು ತರ್ಕಿಸಬಹುದು. ಇದರಲ್ಲಿಯ ವಿಜಯನಗರ 
ಶೈಲಿಯು ಈ ಶೈಲಿಯ ಮಧ್ಯ ಮತ್ತು ಅಂತ್ಯ ಹಂತದ 
ಕಾಲದ್ದೆ ೦ದು ಮೇಲೆ ಗುರುತಿಸಿದ ಕೆಲವು ವಿಶಿಷ್ಟ ಲಕ್ಷಣ 
ಗಳಿಂದ ಹೇಳಬಹುದು. ಆದ್ದರಿಂದ ಈ ಭಾವಿಯು 
೧೬ನೆಯ ಶತೆಮಾನದ್ದೆಂದು ಅಭಿಪ್ರಾಯಪಟ್ಟಿರುವ 
ಡಾ. ಸುಂದರ ಅವರು ಇದಕ್ಕೆ ಒಂದು ನಿರೋಧವನ್ನು 
ಸೂಚಿಸುತ್ತ "ಶಹಬರುತಾರ ಬಸವಣ್ಣನ ಗುಡಿಯ 
ಮುಂದಿನ ಶಾಸನ ಇದರ ನಿರ್ಮಾಣದ ಕಾಲ ಕ್ರಿ.ಶ. 
೧೪೭೬ ಎಂದು, ಸೋಪಾನದ ಭಾವಿ ಇರುವ ಸ್ಥ ಳವನ್ನು 
ಅಂಕದಬಣದ ಪಡುವದಿಕ್ಕು? ಎಂದು ಸರಿಯಾಗಿ 
ನಿರ್ದೇಶಿಸಿದೆ. ಅಂಕದಬಣದ ಪಶ್ಚಿಮಕ್ಕೆ ಇದೊಂದೆ 
ಸೋಪಾನದ ಭಾವಿಯಿದೆ. ಆದರೆ ಈ ಭಾವಿಯ ಸ್ಥಳೀಯ 
ಹೆಸರಾದ ಸಂಚಮಲಕಪ್ಸನ ಭಾವಿ ಎಂಬುದು ಈ 
ಸಂದರ್ಭದಲ್ಲಿ ನಮ್ಮ ಗಮನ ಸೆಳೆಯುವುದೆಂದು 
ಸೂಚಿಸುತ್ತಾರೆ. ಹಂಡೆಬಾಲದ ಹನುಮಪ್ಪ ನಾಯಕನಿಗೆ 


ಇತಿಹಾಸ ದರ್ಶನ 


ಐದು ಮಕ್ಕಳಿದ್ದು ಇಬ್ಬರಿಗೆ ಹಿರೇಮಲ್ಲಪ್ಪ, ಚಕ್ಕ 
ಮಲ್ಲಪ್ಪರೆಂದು ಹೆಸರಿತ್ತು ಈ ಭಾವಿಗೆ ಪ್ರಚಲಿತ ಹೆಸರು 
ಈ ಐದು ಜನ ಸಹೋದರರ ಹೆಸರನ್ನೇ ಸೂಚಿಸುತ್ತದೆ 
ಯೆಂದು ಊಹಿಸಬಹುದು. ಬಹುಶಃ ಹಿರೇ ಮತ್ತು 
ಚಿಕ್ಕಮಲ್ಲಪ್ಪನಾಯಕರು ಈ ಭಾವಿಯ ನಿರ್ಮಾಣಕ್ಕೆ 
ಕಾರಣರಾಗಿ ಉಳಿದ ೩ ಜನ ಅಣ್ಣ ತಮ್ಮಂದಿರು ಪ 
ಕಾರ್ಯದೊಡನೆ ಸೇರಿದ್ದರಿಂದ ಈ ಭಾವಿಗೆ ರೂಢಿಯಲ್ಲಿ 
"ಸಂಚಮಲಕಪ್ಪನ ಭಾವಿ' ಎಂದು ಹೆಸರು ಬಂದಿರ 
ಬಹುದು. ಇದು ನಿಜವಾದಲ್ಲಿ ಹಂಡೆ ಮನೆತನದ ಹೊಸ 
ಬೆಳಕು ಬೀಳುತ್ತದೆ. ಶಾಸನವನ್ನು ಮತ್ತೆ ಕೂಲಂಕುಷ 
ಪರೀಕ್ಷೆಗೆ ಒಳಪಡಿಸಜೀಕಾಗುತ್ತದೆ. ಸಂಚಸೋದರರು 
ಕಬ್ಬಸಿದ ಈ ಭಾವಿಗೂ ದುರ್ಮರಣ ಹೊಂದಿದ 
ದೇವರಸಿಗೂ ಸಂಬಂಧನೇನೆಂಬುದೆನ್ನು ಶೋಧಿಸಬೇಕಾ 
ಗಿದೆ. 


೧೭೯ 


